ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಫೆಬ್ರವರಿ ೧೮, ೨೦೧೬ ( ಮಾಘ ೨೯ , ಶಕ ವರ್ಷ ೧೯೩೭) 
Bengaluru , Thursday , February 18 , 2016 (Magha 29, Shaka Varsha 1937 ) 


ಸಂಪುಟ ೧೫೧ 
Volume 151 . 


ಸಂಚಿಕೆ ೭ 
Issue 7 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಡಗು, ಮಡಿಕೇರಿ. 

ಅಧಿಸೂಚನೆ ಸಂಖ್ಯೆ : 1/2016 ದಿನಾಂಕ: 02 .02.2016 . 
ವಿಷಯ : ಕೊಡಗು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 4 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ನೇರ ನೇಮಕಾತಿ 

ಮೂಲಕ ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ : 1. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: ಎಲ್‌ಸಿಎ I 220 /1996, ದಿನಾಂಕಃ 08 .03.2010. 

2. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆಎಲ್‌ಸಿಎ II 36 / 2003, ದಿನಾಂಕ: 23.06.2011. 
3.. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆಎಲ್.ಸಿ.ಎ II 54 / 2011 ದಿನಾಂಕಃ 01.10 .2011, 
4. ಜಿಲ್ಲಾ ನ್ಯಾಯಾಲಯ ಅಧಿಸೂಚನೆ ಸಂಖ್ಯೆ : 2 /2014 ದಿನಾಂಕಃ 09 .12 . 2014 . 

5. ಕಛೇರಿ ಟಿಪ್ಪಣಿ ಮೇಲಿನ ಆದೇಶ ದಿನಾಂಕಃ 01.02.2016 . 
ಉಲ್ಲೇಖ 1ರಿಂದ 3ರಂತೆ ಮಾನ್ಯ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಇವರ ಪತ್ರದ ಮುಖಾಂತರ ನೇರ ನೇಮಕಾತಿಗೆ ಅನುಮತಿಸಲಾಗಿರುವ 
ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಉಲ್ಲೇಖ -4AV E ಅಧಿಸೂಚನೆ ಹೊರಡಿಸಲಾಗಿತ್ತು. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಈ ಹುದ್ದೆಗಳು ಭರ್ತಿಯಾಗದೇ 
ಇರುವುದರಿಂದ ಹಿಂಬಾಕಿ ಹುದ್ದೆಗಳು ಎಂದು ಪರಿಗಣಿಸಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಿದ್ದು, ಅಧಿಸೂಚನೆಯೊಂದಿಗೆ ಲಗತ್ತಿಸಿರುವ ನಮೂನೆಯ ಬೆರಳಚ್ಚು ಪ್ರತಿ ಅಥವಾ ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ 
ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ ಅರ್ಜಿ ಸಲ್ಲಿಸತಕ್ಕದ್ದು. 

ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 19 - 03 - 2016 ಸಂಜೆ 5 - 00 ಗಂಟೆ 
ಅರ್ಜಿ ಸಲ್ಲಿಸಬೇಕಾದ ವಿಳಾಸಃ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಕೊಡಗು, ಮಡಿಕೇರಿ - 571201. 
1. 2 AW | UÁg 4 À ( Stenographers ) : 4 Àz À À 

ಎ) ವೇತನ ಶ್ರೇಣಿ ಕೆ. 14550-350-15600- 400 -17200- 450 -19000- 500 -21000- 600 -24600 -700-26700 + ಇತರೆ ಭತ್ಯೆಗಳು . 
ಬಿ ) ಹುದ್ದೆಗಳ ವರ್ಗಿಕರಣ: 


ಇತರೆ 


ಮಾ . ಸೈ 


ಅಂ . ಅ 


ಒಟ್ಟು 


| 


ಪ್ರವರ್ಗ 
ಪ. ಜಾ 
ಪ್ರವರ್ಗ - 2ಎ 
ಪ್ರವರ್ಗ -3ಬಿ 


ಸಾ - ಅ 


ఒట్టు 


(೬೭) 


೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೬ 


ಭಾಗ ೫ 


ಸಿ) ಶೈಕ್ಷಣಿಕ ವಿದ್ಯಾರ್ಹತೆ: 

i) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್. ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ii) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಪ್ರೌಢ ದರ್ಜೆ (Senior Grade Shorthand) ಶೀಘ್ರಲಿಪಿ 

ಹಾಗೂ ಕನ್ನಡ ಮತ್ತು ಆಂಗ್ಲ ಪ್ರೌಢದರ್ಜೆ ಬೆರಳಚ್ಚು (Senior Grade Typewriting) ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 

ಉತ್ತೀರ್ಣರಾಗಿರಬೇಕು. 
iii ) ಆದೇಶ ಸಂಖ್ಯೆ: ಡಿಪಿಎಆರ್ 59 ಎಸ್‌ಸಿಆರ್ 2012 ದಿನಾಂಕಃ 07.07.2012ರ ಪ್ರಕಾರ ದಿನಾಂಕ: 22 .03 .2012ರಿಂದ ಜಾರಿಗೆ 

ಬಂದಿರುವಂತೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ . 
ಆಯ್ಕೆಯ ವಿಧಾನ: ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ ಒಂದಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳ 

ಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 
ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಸಂಕ್ಷಿಪ್ತ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. 
ಸಾ . ಅ - ಸಾಮಾನ್ಯ ಅಭ್ಯರ್ಥಿ 

ಪ. ಜಾ - ಪರಿಶಿಷ್ಟ ಜಾತಿ 
ಅಂ . ಅ - ಅಂಗವಿಕಲ ಅಭ್ಯರ್ಥಿ 

ಗ್ರಾ . ಅ - ಗ್ರಾಮೀಣ ಅಭ್ಯರ್ಥಿ 
ಮಾ . ಸೈ - ಮಾಜಿ ಸೈನಿಕ 


ಆಯ್ಕೆ ವಿಧಾನ : 
ಅ ) ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರ ಹುದ್ದೆಗಳು ) (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 
2007ರ ಅನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. 
ಆ) ಯಾವುದೇ ವರ್ಗಗಳ ಗ್ರಾಮೀಣ, ಮಾಜಿ ಸೈನಿಕ ಮತ್ತು ಅಂಗವಿಕಲ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದ 
ಪಕ್ಷದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗಗಳ ಅರ್ಹ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳೂ ಸಹ 
ಲಭ್ಯವಾಗದಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಯನ್ನು ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗಗಳ ಹುದ್ದೆಗಳನ್ನು ಸಾಮಾನ್ಯ ವರ್ಗದ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 
I ವಯೋಮಿತಿ: 

ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು . 
ಆ) ಗರಿಷ್ಠ ವಯೋಮಿತಿ : 
ಸಾಮಾನ್ಯ ಅಭ್ಯರ್ಥಿಗಳಿಗೆ 

* 35 ವರ್ಷಗಳು 
2ಎ , 2ಬಿ, 3ಎ , 3ಬಿ ಅಭ್ಯರ್ಥಿಗಳಿಗೆ ... ................. : 38 ವರ್ಷಗಳು 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ) 

8 40 ವರ್ಷಗಳು . 
ಹಾಗೂ ಪ್ರವರ್ಗ - 1ರ ಅಭ್ಯರ್ಥಿಗಳಿಗೆ 
ಇ) ಮಾಜಿ ಸೈನಿಕರಿಗೆ, ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ, ಜೀತಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು 

ವಯೋಮಿತಿ ರಿಯಾಯಿತಿಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು 
ಈ ) ಹಾಲಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಸರ್ಕಾರಿ ನಿಯಾಮಾವಳಿಗಳನ್ವಯ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
II ಪರಿವೀಕ್ಷಣಾ ಅವಧಿ: 
ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ ಎರಡು ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ . ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 
III ಪ್ರಮುಖ ಸೂಚನೆಗಳು : 
ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ಕೆಳಕಂಡ ದಾಖಲೆಗಳ ಒಂದೊಂದು ಜೆರಾಕ್ಸ್ ಪ್ರತಿಯನ್ನು ಸ್ವಯಂ ದೃಢೀಕರಿಸಿ ಲಗತ್ತಿಸಬೇಕು. (ಮೂಲ ಪ್ರಮಾಣ 
ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಬಾರದು) ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರಬೇಕು. ಹುದ್ದೆಗೆ ನಿಗದಿಪಡಿಸಿರುವಂತಹ 
ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರಗಳನ್ನು ಲಗತ್ತಿಸಬೇಕು. 
1) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ 

ಸಹಿ ಮಾಡತಕ್ಕದ್ದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೮, ೨೦೧೬ 


೬೯ 


2) ಎಸ್.ಎಸ್.ಎಲ್.ಸಿ ಅಂಕಪಟ್ಟಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಸಂಬಂದಪಟ್ಟ ಅರ್ಹತಾ ಪರೀಕ್ಷೆಯ ಅಂಕಪಟ್ಟಿಗಳನ್ನು 

ಲಗತ್ತಿಸಬೇಕು. 
3) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ- ಡಿ ಯಲ್ಲಿ, ಪ್ರವರ್ಗ - 1ರ ಅಭ್ಯರ್ಥಿಗಳು ನಮೂನೆ - ಇ ನಲ್ಲಿ ಮತ್ತು 2ಎ, 

2ಬಿ, 3ಎ, 3ಬಿ ಅಭ್ಯರ್ಥಿಗಳು ನಮೂನೆ : ಎಫ್ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು 

ಪಡೆದು ಲಗತ್ತಿಸಬೇಕು. 
4) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ /96/ಸೇನನಿ /2005 ದಿನಾಂಕಃ 10.08.2005ರ ಪ್ರಕಾರ 

ನಿಗಧಿತ ನಮೂನೆ- 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ 
ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ 

ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
5) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ- 2ರ ಜೊತೆ ನಮೂನೆ 

ಪತ್ರವನ್ನು ಸಲ್ಲಿಸುವುದು. 
6) ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ದಿನಾಂಕ: 19. 11.2005ರ ಸರ್ಕಾರದ ಅಧಿಕೃತ ಜ್ಞಾಪನಾ 

ಸಂಖ್ಯೆ : ಸಿಆಸುಇ /115/ಸೇನನಿ/2005ರಲ್ಲಿ ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 

ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು . 
7) ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 

ಪತ್ರವನ್ನು ಸಲ್ಲಿಸಬೇಕು. 
8) ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು ಸಕ್ಷಮ 

ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
9) ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರವೇ ಸಲ್ಲಿಸತಕ್ಕದ್ದು. 
10) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆಯ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಹಾಗೂ ಕೊನೆಯಲ್ಲಿ 

ವ್ಯಾಸಂಗ ಮಾಡಿದ ವಿದ್ಯಾ ಸಂಸ್ಥೆಯ ಮುಖ್ಯೋಪಾಧ್ಯಾಯರು/ ಪ್ರಾಂಶುಪಾಲರಿಂದ ಪಡೆದ ನಡತೆ ಪ್ರಮಾಣ ಪತ್ರ ಲಗತ್ತಿಸತಕ್ಕದ್ದು . 
11) ಸ್ವಯಂ ವಿಳಾಸವಿರುವ ಕೆ. 5/- ರ ಅಂಚೆ ಚೀಟಿ (postal stamp) ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 

12) ಅರ್ಜಿಯನ್ನು ಕಳುಹಿಸುವ ಲಕೋಟೆಯ ಮೇಲೆ ದಪ್ಪ ಅಕ್ಷರಗಳಲ್ಲಿ ಅರ್ಜಿ ಸಲ್ಲಿಸುವ ಹುದ್ದೆಯ ಹೆಸರನ್ನು ನಮೂದಿಸಿರಬೇಕು. 
IV ಅಭ್ಯರ್ಥಿಗಳಿಗೆ ಸೂಚನೆಗಳು: 
1) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುವುದು ಕಂಡು ಬಂದಲ್ಲಿ ಅಂತಹ 

ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
2) ಅಪೂರ್ಣವಾಗಿರುವ ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು 

ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು . 
3) ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನದ ಮಾರನೆಯ ಕೆಲಸದ 

ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
4) ಈ ಅಧಿಸೂಚನೆಯಲ್ಲಿ ಹೊರಡಿಸಿರುವ ಹುದ್ದೆಗಳು ಬದಲಾವಣೆಯಾಗುವ ಸಾಧ್ಯತೆಯಿರುತ್ತದೆ. 
5) ಸಂದರ್ಶನಕ್ಕೆ ಕರೆದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಿಂದಲೇ ಹಾಜರಾಗತಕ್ಕದ್ದು. 
6) ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. 

ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. 
7) ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಮಾರಾಟ ಮಾಡಲಾಗುವುದಿಲ್ಲ. ಆದರೆ ನಮೂನೆಯನ್ನು ಈ ಕಛೇರಿಯ ವೈಬ್‌ಸೈಟ್ 
http :/ ecourts. gov.in/kodagu ಇಂದ ಪ್ರತಿ ಮಾಡಿಕೊಂಡು ಬಳಸಬಹುದು. 

ಮಾಸ್ಟರ್‌ ಆರ್‌ಕೆಜಿಎಂಎಂ ಮಹಾಸ್ವಾಮೀಜಿ, 
ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, 

ಕೊಡಗು, ಮಡಿಕೇರಿ. 


ಅಜO 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೬ 

ಅರ್ಜಿ ನಮೂನೆ 
ಹುದ್ದೆ : ಶೀಘ್ರಲಿಪಿಗಾರರು 


ಇವರಿಗೆ 


ಸ್ವದೃಢೀಕೃತ 
ಪಾಸ್‌ಪೋರ್ಟ್ 

ಅಳತೆಯ 
ಭಾವಚಿತ್ರವನ್ನು 
ಅಂಟಿಸುವುದು . 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಕೊಡಗು, ಮಡಿಕೇರಿ - 571201 . 


ಮಾನ್ಯರೇ , 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ : 1/2016 ದಿನಾಂಕಃ 02.02 .2016ರ ಪ್ರಕಾರ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಶೀಘ್ರಲಿಪಿಗಾರರ ಹುದ್ದೆಗೆ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 

ಅಭ್ಯರ್ಥಿಯ ಹೆಸರು 

(ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿಯಲ್ಲಿದ್ದಂತೆ) 
2 . 

ತಂದೆ/ ಗಂಡನ ಹೆಸರು 


3 . 


ತಾಯಿಯ ಹೆಸರು 


5 . 


ಜನ್ಮ ದಿನಾಂಕ 
(ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿಯಲ್ಲಿದ್ದಂತೆ) 
ವಯಸ್ಸು 
(ಅರ್ಜಿಯನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು) 


ವರ್ಷಗಳು 


ತಿಂಗಳುಗಳು 


ದಿನಗಳು 


ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ 
ಸಂಖ್ಯೆ 


7. | ಲಿಂಗ 


ಪುರುಷ 


ಮಹಿಳೆ 


8, ರಾಷ್ಟ್ರೀಯತೆ ಮತ್ತು ಧರ್ಮ 


9 . 


ಜಾತಿ / ಉಪಜಾತಿ 


10 . 


ವಿವಾಹಿತರಾಗಿದ್ದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ 
ಗಂಡ ಅಥವಾ ಹೆಂಡತಿ ಇದ್ದಾರೆಯೇ ? 


11 . 


ಹೌದು 


ನೀವು ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರ? 


ಹೌದು 


| ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ ಆಗಿದ್ದೀರಾ 
ಅಥವಾ ತೆಗೆದು ಹಾಕಲ್ಪಟ್ಟಿದ್ದೀರ? 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೮, ೨೦೧೬ 


13 , 


ಹೌದು ( ) 


ಇಲ್ಲ ( 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ? 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ನಕಲನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು) 


ಸಾಮಾನ್ಯ 


ಪ . ಜಾತಿ 


ಪ . ಪಂಗಡ 


ಪ್ರವರ್ಗ -1 


14. | ಕೋರುವ ಮೀಸಲಾತಿಗಳು 

(ಕೋರುವ ಮೀಸಲಾತಿಯನ್ನು ಆ ಚಿಹ್ನೆ ಹಾಕುವುದರ 
ಮೂಲಕ ಗುರುತಿಸಿ ಪ್ರಮಾಣಪತ್ರದ ಸ್ವಯಂ 
ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 


2 - ಎ 


2 - ಬಿ 


3 - ಎ 


3 - ಬಿ 


15 


ಗ್ರಾಮೀಣ | ಕ . ಮಾ . ಅ 


| 


ಮಾ . ಸ್ಯೆ . 


ಅ೦. ಅ 


ಯೋ 


. ನಿ . ಅ 


ನೀವು ಈ ಯಾವುದಾದರೂ ಮಿಸಲಾತಿ ಅಡಿಯಲ್ಲಿ 
ಬರುತ್ತೀರಾ? 
(ಸೇರುವ ಮೀಸಲಾತಿಯನ್ನು / ಚಿಹ್ನೆ ಹಾಕುವುದರ 
ಮೂಲಕ ಗುರುತಿಸಿ ಪ್ರಮಾಣಪತ್ರದ ಸ್ವಯಂ 
ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 


ಗರಿಷ್ಠ 


ಉತ್ತೀರ್ಣ 
ಹೊಂದಿದ ವರ್ಷ 


ಗಳಿಸಿದ 
ಅಂಕಗಳು 


ಶೇಕಡಾವಾರು 
ಅಂಕಗಳು 


ಅಂಕಗಳು 


16. ಶೈಕ್ಷಣಿಕ ವಿದ್ಯಾರ್ಹತೆ: 

( ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು ಮಾತ್ರ 
ಭರ್ತಿ ಮಾಡುವುದು) 
( ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು) 
ಎಸ್‌ಎಸ್‌ಎಲ್‌ಸಿ / ತತ್ಸಮಾನ ವಿದ್ಯಾರ್ಹತೆ 
ಕನ್ನಡ ಬೆರಳಚ್ಚು (ಹಿರಿಯ ಶ್ರೇಣಿ) 
ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣಿ) 
ಕನ್ನಡ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಆಂಗ್ಲ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 


ಇತರೆ ಯಾವುದೇ ವಿದ್ಯಾರ್ಹತೆ 


ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡತಕ್ಕದ್ದು. 

: ಘೋಷಣೆ : 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಸುಳ್ಳು ಎಂದು ಕಂಡು ಬಂದಲ್ಲಿ ತಾವು 
ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ/ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ ಕೊಡಗು ಜಿಲ್ಲೆಯ ಯಾವುದೇ ನ್ಯಾಯಾಲಯಗಳಲ್ಲಿ 
ಕರ್ತವ್ಯ ನಿರ್ವಹಿಸಲು ಸಿದ್ಧನಿರುತ್ತೇನೆ/ಸಿದ್ಧಳಿರುತ್ತೇನೆ. 


ದಿನಾಂಕ : 


ಅಭ್ಯರ್ಥಿಯ ಸಹಿ 


ಸೂಚನೆ: ಅಭ್ಯರ್ಥಿಗಳು ತಮ್ಮ ಸ್ವವಿಳಾಸವಿರುವ ರೂ . 5 / - ರ ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ 

ಲಗತ್ತಿಸಬೇಕು. 
PR- 24 


SC -10 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೮, ೨೦೧೬ 


ಭಾಗ ೫ 


FORM - 1 

( See Rule 9) 
Office of the Superintendent of Police Chikkaballapura District, Chikkaballapura . 

NOTIFICATION 
Dated : 04 -01- 2016 


Sri. MULABAGILAPPA Working as APC - 104 in the Police Department of Office of D . A .R . Chikkaballapura is permitted to 
change his Name to MARUTHI. C . 


PD - C /N -08 
SC - 10 


Superintendent of Police , 
Chikkaballapura District, 

Chikkaballapura . 


FORM - IV 
(See Rule 12 ) 

NOTICE 
Dated : 16 - 12 -2015 


SRI BABA SAHEB KODABAGI TO 


It is hereby notified that the undersigned has changed his name from 
SRI C .K . BABA . 


PD - C / N - 09 


SRI BABA SAHEB KODABAGI 


SC - 10 


IN THE COURT OF THE ADDITIONAL CITY CIVIL JUDGE 


CCH - 29 ,MAYOHALL, BENGALURU 

G & WC. No. 25007 /2015 . 


1 . MasterMOHAMMED HABEEBUR RAHMAN . 
Aged about 7 Years , (MINOR ) 
Slo Mr. Amanullah Khan . 
Represented by his 
Father and Natural Guardian , 
Mr. AMANULLAH KHAN , 
2 . Mr. AMANULLAH KHAN , 
Aged About 48 Years, 
S /o Mr. M .H . Pathan , 
Both are residing at 
No. 12 , Opp . Pankaj Dairy, Ramakrishnappa Road , 
Cox Town, Bengaluru -560 005 . 


. . . . . . 


Petitioners 


AND 


NIL 


. .. .. ... 


Respondent 


PUBLIC NOTICE 


Notice is hereby given that before this Court a memorandum of petition is filed under section 29 of the Guardian and Wards Act 
1890 . Be it known to all that no caveat has been entered and the said petition is posted for hearing on 27 -2 - 2016 at 11.00 A .M . Any 
person /s claiming to have any interestmay participate in the proceedings . 

SCHEDULE 
All that piece and parcel of residential House property bearing Municipal No . 12 (Old No . 16 , Later No . 36 ), assigned with property 
I.D . No . 85 -33 - 12 , situated at Ramakrishnappa Road , Opp Pankaj Dairy , Cox Town, Bengaluru -560 005 , measuring East to West 50 
feet and North to South : 80 feet, totally measuring 4 ,000 square feet, with old building structure standing thereon , measuring about 
2 ,200 Square feet, and bounded on the : East By : Private property bearing No. 13 (Yamuna s Property), West by : Property Nos. 11 & 
11 /1, North by : Conservancy lane, South by: Ramakrishnappa Road . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೮, ೨೦೧೬ 


Given under my hand seal of the court on this 21st day of January 2016 . 


PD 08 
SC -05 


By Order of the Court, 
ASSISTANT REGISTRAR / SHERISTEDAR , 

City Civil Court , Mayohall Bengaluru . 


Jaws : 1 

(dos cob - 9 ) 

ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 
ನಿರ್ದೇಶಕರವರ ಕಛೇರಿ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, 4ನೇ ಮಹಡಿ, ಡಾ .ಅಂಬೇಡ್ಕರ್ ವೀದಿ, ಬೆಂಗಳೂರು-560 001. 

ಅಧಿಸೂಚನೆ 
20 :2208 : 03:33.23:7 .20 :12 – 13:46 , a2007 01- 12 - 2015 . 
- ಶ್ರೀ ಬಿ . ಎ. ಗಂಜಿಹಾಳ ಇವರು ಗ್ರಂಥಾಲಯ ಸಹಾಯಕರಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಜಿಲ್ಲಾ ಕೇಂದ್ರ ಗ್ರಂಥಾಲಯ , ಧಾರವಾಡ 
ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಇವರ ಹೆಸರನ್ನು ಶ್ರೀ ಬಸವರಾಜ ತುಳಸೀಗೇರಪ್ಪ ಮೊಕಾಶಿ ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD -C /N -12 

ಡಾ : ಸತೀಶ್ಕುಮಾರ್ ಎಸ್ ಹೊಸಮನಿ 
SC . 10 

ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 

ಬೆಂಗಳೂರು 


PROCEEDINGS OF THE KARNATAKA STATE BOARD OF AUQAF , BENGALURU . 


Sub: Appiontment of Administrator to Roshan Masjid , Roshan Shadi Mahal & its allied properties, 

Kirti Nagar, Basavan Bagewadi Road , Vijayapura . 
PREAMBLE: 

Roshan Masjid , Roshan Shadi Mahal & its allied properties, Kirti Nagar , Basavan Bagewadi Road , Vijayapura is Waqf 
institution registerd vide Registration No.KTW /REG /06 /BJR /89 dated : 21- 10 - 1989 . 

The Waqf Officer, District Waqf Office, Vijayapura vide his letter dated : 06 -11- 2015 has informed that the managing 
committee of the said waqf has expired and has requested to assume the institution under direct management of Board and appoint 
administrator. 

Meanwhile a legal notice was received from Sri . B . V .Patil, Advocate, Vijayapur and C .L .O of Board has opined to appoint 
Administrator by obtaining the information received from the Waqf Officer, Vijayapur. 

Further the representation was received by the residents of area (Vijayapur) requesting to appoint Administrator to the said 
Waqf. 

The matter was placed before Board in its meeting held on 31 -12 - 2015 and Board has accorded approval to assume the 
institution under the direct management of the Board and appoint Dr. Audram S /o . Hammabba Beary KAS, Commissioner Urban 
Development Authority , Vijayapura as Administrator to Roshan Masjid , Roshan ShadiMahal & its allied properties , Kirti Nagar, Basavan 
Bagewadi Road , Vijayapura for a period of six (06 ) months with a direction to frame the Scheme of Administration on par with Model 
Scheme of Administration approved by the Board within two months and take action to constitutate regular committee as per approved 
Scheme. 
Hence this Order 

ORDER NO . KSBA / CMC / 50 / VJR / 2015 -16 DATED : 31- 12 -2015 . 
In exercise of the powers conferred under the provisions of Section 65 the Waqf Act 1995 the Karnataka State Board of 
Auqaf , hereby assume the institution Roshan Masjid , Roshan ShadiMahal & its allied properties, Kirti Nagar, Basavan Bagewadi Road, 
Vijayapura under direct management of Board and appoints Dr. Audram S /o . Hammabba Beary KAS , Commissioner Urban 
Development Authority, Vijayapura as Administrator for a period of six ( 06 ) months with a direction to frame the Scheme of 
Administration on par with Model Scheme of Administration and get approved by the Board within two months and take action to 
constitutate regular committee as per approved Scheme within the stipulated time. 


The Administrator shall function in accordance with the Waqf Act 1995 amended Act 2013 & Waqf Rules , 1997 . 


PD - 11 
SC -05 


By Order of the Board 

Chief Executive Officer 
Karnataka State Board of Auqaf, Bengaluru . 


ಭಾಗ ೫ 


R .N .I. No. KARBIL /2001/47147 POSTAL REGN .No. RNP/KA/BGS/2202 /2014 - 16 
Licensed to postwithoutprepayment WPP No . 297 
28 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೮, ೨೦೧೬ 
IN THE COURT OF THE ADDITIONAL CITY CIVIL JUDGE 

CCH - 29 ,MAYOHALL , BENGALURU 

G & WC . NO :25008 /2015. 
BETWEEN : 

1. Kum R .SHAHANAZ , 

D /o late K . Rahamatulla Khan , 

Aged about 63 years 
2 . Sri. SIRAJ AHMED KHAN , 

S /o Late K .Rahmatulla Khan , 

Aged About 55 years . 
3. Sri. JAMEEL AHMED KHAN , 

S /o Late K .Rahmatulla Khan , 
Aged About 47 years . 
Applicants 1 to 3 
Represented by their Guardian , 
Sri .R .ASHFAQ AHMED KHAN , 
Sri.R .ASHFAQ AHMED KHAN , 
S /o late K .Rahmatulla Khan , 
Aged about 66 years, 


All are residing at 
No.49, “ Khan s House”, 2nd Floor, 
5th Main , Opp . Maruthi Layout , 
B . T .M . 184 stage , 
Bengaluru -560 029 . 


APPLICANTS 


AND : 


NIL 


RESPONDENTS . 


PUBLIC NOTICE 
Notice is hereby given that, before this court a memorandum of petition is filed under section 10 of the Guardian and Wards 
Act 1890 . Be it known to all that no caveat has been entered and the said petition is posted for hearing on 27 - 2 -2016 at 11 .00 A . M . Any 
person /s claiming to have any interestmay participate in the proceedings . 

SCHEDULE 
a ) To receive family pension on behalf of the applicant Nos . 1 to 3 , 
b ) To receive the Karnataka State disability for handicapped pension on their behalf; 
c ) To receive any other amount payble to the Applicant Nos, 1 to 3 ; 
d ) To represent them in all othermatters and to take care of them 
e ) To Open bank account in any Nationalised Bank. 
f) To grant such other relief/s as the Court deems fit and proper. Given under my hand and seal of the court 

on this 27 day of January 2016 . 
P .D . 13 

BY ORDER OF THE COURT 
SC - 5 

Assistant Registrar City Civil Court , 

Mayo Hall Unit , Bengaluru . 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


